ಕರ್ನಾಟಕ ವಿಧಾನ ಪರಿಷತ್ತು 


1296 
ಶ್ರೀ ಕೆ.ಎ.ತಿಪ್ಪೇಸ್ವಾಮಿ 
(ನಾಷನಿರ್ದೇಶನ ಹೊಂದಿದವೆರು) 


ಉತ್ತರಿಸಬೇಕಾದ ದಿನಾಂಕ 15:03.2021 
ಉತ್ತರಿಸುವ: ಸಚಿವರು ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 
[ಕ್ರಸಂ ಪ್ರಕ್ನೆ | ಉತ್ತರ 
3 ಸ ಪ ವ # 1 
|) | ಕೇಂದ್ರ ಸರ್ಕಾರದ 2021-22ನೇ ಸಾಲಿನ | ಇಲ್ಲ 
ಆಯವ್ಯಯದಲ್ಲಿ “ಸಮಸ್ತ, . ಶಿಕ್ಷಣ | * ಕೇಂದ್ರ ಸರ್ಕಾರವು 2020-21ನೇ ಸಾಲಿನಲ್ಲಿ ಸಮಗ್ರ 
| ಅಭಿಯಾನ” ಅಡಿ ಒದಗಿಸಿರುವ ಶಿಕ್ಷಣ-ಕರ್ನಾಟಕ ಯೋಜನೆಯಡಿ ರೂ.27957.32 
ಅನುದಾನವು ಕಳೆದ ವರ್ಷಕ್ಕಿಂತ ಬಹಳಷ್ಟು ಕೋಟಿ ಅನುದಾನವನ್ನು ಒದಗಿಸಿರುತ್ತಾರೆ. 
ಕಡಿತಗೊಳಿಸಿರುವುದು ರಾಜ್ಯ ಸರ್ಕಾರದ | 2021-22ನೇ ಸಾಲಿನ ಆಯವ್ಯಯದಲ್ಲಿ ಸಮಗ್ರ ಶಿಕ್ಷಣ- 
ಗಮನಕ್ಕೆ ಬಂದಿದೆಯೇ(ಸಂಪೂರ್ಣ | ಕರ್ನಾಟಕ ಯೋಜನೆಯಡಿ “ರೂ.31050.16 ಕೋಟಿ | 
|, ಕ ನನರನೀಡುವುಢು ಅನುದಾನ ಒದಗಿಸಲಾಗಿರುತ್ತದೆ. (ವಿವರವನ್ನು. 
| ಅನುಬಂಧ-1ರಲ್ಲಿ ಒದಗಿಸಿದೆ) 
ಆ) | ಅದರಂತೆ, ಕೇಂದ್ರ ಸರ್ಕಾರ" ಪ್ರಸಕ್ತ, 'ಪ್ರಾಥಮ ಮತ್ತು ಪೌಢ ಕ್ಷಣ ಇಲಾಖೆಯ ಔಂದ್ರ' 
"| ಆಯವ್ಯಯದಲ್ಲಿ ಸಹಭಾಗಿತ್ಸ್ದದ ಸಮಗ್ರ  ಶಿಕ್ಷಣ-ಕರ್ನಾಟಕಯಡಿಯಲ್ಲಿ 
“ರಾಷ್ಟ್ರೀಯ ಯೋಜನೆ ಹೆಣ್ಣು ಮಗುವಿನ “ರಾಷ್ಟ್ರೀಯ ಯೋಜನೆ ಹೆಣ್ಣು ಮಗುವಿನ ಹೈಸ್ಕೂಲ್‌ 
| ಹೈಸ್ಕೂಲ್‌ ವದ್ಯಾಭ್ಯ್ಯಸದ ಉತ್ತೇಜನ” ವಿದ್ಯಾಭ್ಯಾಸದ ಉತ್ತೇಜನ” ಎಂಬ ಕಾರ್ಯಕ್ರಮ 
ಅಡಿಯಲ್ಲಿ ಸಹ ಭಾರಿ ಪ್ರಮಾಣದಲ್ಲಿ  ಜಾರಿಯಲ್ಲಿರುವುದಿಲ್ಲ.: | 
ಅನುದಾನ ಕಡಿತಗೊಳಿಸಿರುವುದು | -2020-21ನೇ ಸಾಲಿನಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಉತ್ತೇಜನಕ್ಕಾಗಿ ಶಿಕ್ಷಣ ಮಂತ್ರಾಲಯವು ಪಿ.ಎ.ಬಿ ಸಭಾ 
| ನಡವಳಿಯಲ್ಲಿ ಅನುಮೋದನೆಗೊಂಡ 
ಚಟುವಟಿಕೆಗಳಡಿಯಲ್ಲಿ ಈ ಕೆಳಕಂಡ ಚಟುವಟಿಕೆಗಳು 
| ಅನುಷ್ಠಾನವಾಗಿರುತ್ತವೆ. 

1 6 ರಿಂದ 8ನೇ ತರಗತಿ ವಿದ್ಯಾರ್ಥಿನಿಯರಿಗೆ a; 
ಕಸ್ತೂರ್‌ ಬಾ ಗಾಂಧಿ ವಸತಿ ಶಾಲೆಗಳು 
ಪ್ರಾರಂಭವಾಗಿವೆ, ' 

2. 9 ರಿಂದ 10ನೇ ತರಗತಿ ವಿದ್ಯಾರ್ಥಿನಿಯರಿಗೆ 74 

i ಕಸ್ತೂರ್‌ ಬಾ ಗಾಂಧಿ ವಸತಿ ನಿಲಯಗಳು 
ಪ್ರಾರಂಭವಾಗಿವೆ. (ವಿವರವನ್ನು ಅನುಬಂಧ-2ರಲ್ಲಿ | 
ಒದಗಿಸಿದೆ) 

ಇ) |ಈ ರೀತಿ ಆಯವ್ಯಯದಲ್ಲಿ ಕೊರತೆ 

ಉಂಟು ಮಾಡುವ ಮುನ್ನ ಕೇಂದ್ರ-ರಾಜ್ಯ 

ಸರ್ಕಾರಗಳು ಯಾವುದಾದರೂ ಉದ್ಭವಿಸುವುದಿಲ್ಲ 
i ಸಮೀಕ್ಷೆ /ಗಣತಿ ಕೈಗೊಂಡಿವೇ: (ವಿವರ 

ನೀಡುವುದು) ij 


ಬ 


ಈ) 


ಹಾಗಿದ್ದಲ್ಲಿ, ಈ ಉಭಯ ಯೋಜನೆಗಳ 
ಅಡಿ ಕೇಂದ್ರ ಸರ್ಕಾರದಿಂದ ನಿಡುವ 
ಖೋತಾ ಆರ್ಥಿಕ ನೆರವು ಮೀಗಿಸಲು 


ರಾಜ್ಯ ಸರ್ಕಾರ ಪ್ರಸಕ್ತ ಆಯವ್ಯಯದಲ್ಲಿ | 


% 
ಅಗತ್ಯವಿರುವ ಅನುದಾನ ಒದಗಿಸಿ, 


ಮೇಲ್ಕಂಡ ಮಹತ್ವಾಕಾಂಕ್ಷೆ ಯೊಜನೆಗಳನ್ನು 
ಮುನ್ನಡೆಸುವುದೇ? (ವಿವರ ನೀಡುವುದು) 


ಇಪಿ 47 ಯೋಸಕ 2021 


(ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಲ 


©iಬಂಧಿ- 3 


INotes'on Demahds for Grants, 2021-2022 


| i 
Actual 2019-2020 


ಎಡ 


fin ¥ crores) 


ಔಟಲೆಆ! 2020-2021 Revised 2020-2021 Budget 2021-2022 
ಕ Revenue! Capital Total Revenue Capital Total| Revenue __ Capital Totall Revenue _ Capitaf Total 
Reiional Education Mission p GN 7 ” ” la ಸಮತ ನ್‌ A ಸರ್‌ 
20. Semagra Shiksha 
20.01 Suppor for Samagra Shikgha pe ಚ ಸ ಜಃ 31050.15 3105015 
20.02 EAP Component 250 , 250 5.01 5.01 A pf 0.01 0.01 
20.03 Support ffom Gross ಔಟರೆರಕಡಗ Suppon 10510.20 10510:20| 4024236 1024236; 1216.42 1216;42 
20.04 from Prarambhik Shiksha Kosh 1837241 1837241] 23136.01 23138.01) 2473.18 23473.18 
20.05 Support from Madnyamik dnd Uchhata 3491.41 53672 5387.42) 3267.2 3267.12 £2 
S th K 
S762 ) KE 57 AE 
21.01 Padhns Liking Abhiyan 10.00 95.25 256.0೧ 280.00 
21.02 Appointment of Languages iTeachers 100.00 25.೦0೦ Ke ನೇ 
Tatal- Tecchers Training and Adult Education ಮ py ಜ 11000 110.00 120.25 120.25 28000 28000 
Total-National Education Mission 3237652 ನ 32376.52}) 38860.50 «  38860.50| 28077.87 ~~ 2807787) 3130018 31300.146 
Natlonat Programme of Mid Day Meat if‘Schoots 
22. National Programme of Mid Day Meal in Schools 
22.01 Support for National Progremme of Mid Day - 1150.00 171500.00 
Meat in Schools H K § 
22.02 Suppor from Grass ಔಟರ9any Support 1223.06 125.06 2323.89 2323.89 1373.78 1373.78 
22.03 Suppor from Prarambhik Stikcha Kosh 413.94 8476.84 F 80741 1 8976.11 11826.22 145282 py 4 
Tatel- National Programme of Mid Day Meal in Schools 2699.00 8699.00] 1100000 10000 123000 2900.00] 1150000 71500.00 
23. Transfer to Prarambnilk. Shiksha Kosh (PSI) 26848.35 ಕ 2541835 3181292 34842.12| 25000.00 35000.00| 37000.00 3700060 
24. Amount met fom Prarambtik Shiksha Kosh (PSK -26848.36 -26848.36} -31812.12 31812.12| -35000.00 -38000.00| -37000.00 3700000 
Urnbrella Programme for Development of Minorities 
25. Education Scheme for Madrasas ಆಗಿರ Minorities 70.94 70.94. 220.00 220.00 310.22 310.22 R ಹ ಮ 
26. Strengthening Teaching-Leerning ಗಡೆ Results for 141.79 111.78 485.00 . 48560 
States (STARS-EAP i } } 
Totat-Centrally Sponsored Schemes 4244.45 '.  42446.45] 50080.50 «~ 80080.50) 4339.58 -~  4%399.68) 63285.16 4320516 
Other Grants/LoansfTransfers 
27. Aduai Recoveles -7348 73.08, ಸ 54 ಪಿ A ಸ ಈ £; 
Grand Total 8282049 ,. ಕೆತಕೆ2ಂ.19] $9845.00 1» S984G00 6218907 8249.07) $4873.66 $4873.66 
ps p ಟಿ 4 Re pS ಹ \ ಸ ಈ ಸ ಸ Re ” 
ನ್‌ (ಹ ಸಸ PEC | ಗ್‌ ಸ್‌ಸಾನಾ = - ವ 
B. Developmental Heads 
Social Survices 
1. General Education 11012.46 1102.46 1547418 1547418 14037.07 1403707. 1512777 


ಡಿಟಿವಿ -ವ 
ಅನುಬಂಧ-8 G; 
ಸಮಗ್ರ ಶಿಕ್ಷಣ ಯೋಜನೆಯಡಿ “ರಾಷ್ಟ್ರೀಯ ಯೋಜನೆ ಹೆಣ್ಣು ಮಗುವಿನ ಹೈಸ್ಣೂಲ್‌ ವಿದ್ಯಾಭ್ಯಾಸದ 
ಉತ್ತೇಜನ” ಇದರ ವಿವರ 


ಕರ್ನಾಟಕ ರಾಜ್ಯದಲ್ಲ 71 ಕೆಹಿಜವಿ ವಸತಿ ಶಾಲೆಗಳು, 74 ಕೆಜಜವಿ ವಸತಿ ನಿಲಯಗಳು ಹಾಗೂ 86 
ಕರ್ನಾಟಕ-ಕೆಜಬವಿ ' ವಸತಿ: ನಿಲಯಗಳವೆ `ಈ ಇದಕ್ಷೆ ಸಂಬಂಧಿಸಿದಂತೆ ಪಾಖೆಯಣ್ಣ ಈ ಜೆಚಗಿನೆ 
' ಚಟುವಟಕೆಗಳಗಾಗಿ ಉಪಯೋಗಿಸಬಹುದಾಗಿರುತ್ತದೆ. 


* 2೦೦4-೦೮ನೇ ಸಾಅನಲ್ಲ ಕೇಂದ್ರ ಸರ್ಕಾರದ ಯೋಜನೆಯಡಿ ಕೆಜಬವಿ ವಸತಿ ಶಾಲೆಗಳು ಹಾಗೂ 
2೮೦೨-10ನೇ ಸಾಅಗೆ ಕೆಜಜವಿ ಟೈಪ್‌-4 ವಸತಿ ನಿಲಯಗಳು ಮಂಜೂರಾಗಿದೆ. j 

೨ ಕೆಜಜವಿ ವಸತಿ ಶಾಲೆಗಳಾಗಿದ್ದು, 6 ರಿಂದ ಆನೇ ತರಗತಿಯ ವರೆಗೆ ಪ್ರವೇಶಾವಕಾಶ ಇರುತ್ತದೆ. 
ಶಾಲೆಯಿಂದ ಹೊರಗುಳದ ಹೆಣ್ಣು ಮಕ್ಕಳಗೆ ಪ್ರವೇಶದಲ್ಲ ಆಧ್ಯತೆ ನೀಡಲಾಗುತ್ತಿದೆ. ಪ.ಜಾ/ಪ.ಪ". 
ಹಿಂದುಳದ ವರ್ಗ, ಅಲ್ಲಸಂಖ್ಯಾತ ವರ್ಗಕ್ಕೆ ಸೇರಿದ ಮಕ್ಕಳಗೆ 75% ರಷ್ಟು ಮತ್ತು ಬಡತನ ರೇಖೆಗಿಂತ 
ಕೆಳಗಿರುವ ಕುಟುಂಬಗೆಕ ಬಾಲಕಿಯರಿಗೆ. ಅನಾಥ ಹೆಣ್ಣು ಮಕ್ಕಳು. ಬಾಲ ಕಾರ್ಮಿಕ ಮಕ್ಕಳ ಶಿಕ್ಷಣ 
ವಂಚತ ಹೇಬ್ದು ಮಕ್ಷಳಗೆ ೭೮5೫ ರಷ್ಟು ಪ್ರವೇಶದಲ್ಲ ಮೀಸಲಾತಿಯನ್ನು ನೀಡಲಾಗುತ್ತಿದೆ. 

* ಕೆಜಬವಿ ಟೈಪ್‌-4 ವಸತಿ ನಿಲಯಗಳಣ್ಲ ೨ "ರಿಂದ 12ನೇ ತರಗತಿಯ ವರೆಗೆ ಪ್ರವೇಶಾವಕಾಶ . 
ಇರುತ್ತದೆ. ಕಸ್ತೂರ ಬಾ ಬಾಲಕ ವಸತಿ ಶಾಲೆಯಿಂದ ಆನೇ. -ತಠಣೆತಿ `ಪ್ಯಾಸಲಗ- 'ಮೂಕ್ಯೆನಿಶುವ" 
ವಿದ್ಯಾರ್ಥಿನಿಯರಿಗೆ ಸಡರಿ ವಸತಿ ಸಿಲಯದಲ್ಲ ದಾಖಲಾತಿಗೆ ಅವಕಾಶ ಮಾಡಿಕೊಡುವುದು. 
'ಪಹಾ/ಪ:ಪ:'ಹಂದುಳದ ವರ್ಗ 'ಅಲ್ಪಸಂಖ್ಯಾತ ವರ್ಗ ಸೇರದ ಷೆಣ್ಣು' ಮ್ಯಾಗೆ 35% ರಷ್ಟು-ಮತ್ತು 
ಬಡತನ ರೇಖೆಗಿಂತ ಕೆಳೆಗಿರುವ ಕುಟುಂಬಗಳ ಬಾಲಕಿಯರಿಗೆ, ಅನಾಥ ಹೆಣ್ಣು. .ಮಕ್ಷಳು, 


ಬಾಲಕಾರ್ಮಿಕ ಮಕ್ಕಳ ಶಿಕ್ಷಣ ವಮಚತ ಹೆಣ್ಣು ಮಕ್ಕಗೆ 2೮%ರಷ್ಟು ಪ್ರವೇಶದಲ್ಲ ಮೀಸಲಾತಿಯನ್ನು 
ನೀಡಲಾಗುತ್ತಿದೆ. | 

5 ಕೆಚಜವಿ ಬಸತಿ ಶಾಲೆಗಳಲ್ಲ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮಕ್ಕಳಗೆ ಕ್ರೀಡೆ, ಜೀವನ ಕೌಶಲ ಹಾಗೂ 
ಸ್ಷಯಂ ರಕ್ಷಣಾ ಕೌಶಲ ಕುರಿತ ತರಬೇತಿಯನ್ನು ನೀಡುತ್ತಿರುವ ಬಗ್ಗೆ ತಿ೪ಸುವುದು. 


